ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತ್ತದ ಪ್ರಶ್ನೆ ಸಂಖ್ಯೆ 


136 


p) 
ಮಾನ್ಯ ಸದಸ್ಯರ ಹೆಸರು 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 


ಉತ್ತರಿಸುವ ಸಚಿವರು 


ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


[ಉತ್ತರಿಸಬೇಕಾದ ದಿನಾಂಕ 


21-09-2020 


ರ 
ಪಶ್ನೆ 


ಉತ್ತರ 


(ಅ) [ಬಳ್ಳಾರಿಯ ವಿಜಯನಗರ ಶ್ರೀ ಕೃಷ್ಣದೇವರಾಯ 
ವಿಶ್ವವಿದ್ಯಾಲಯದಲ್ಲಿ 371(ಜೆ) ಕೋಟಾದಡಿ 
ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ 


ಪ್ರಕ್ರಿಯೆ ಯಾವ ಹಂತದಲ್ಲಿದೆ; 


(ಆ) |ಕಲ್ಯಾಣ ಕರ್ನಾಟಕದಡಿ (ಹೈಕ) ಮೀಸಲಿಡಲಾದ 


ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಯಾವ 


ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆ: ಆಇ 03 ಬಿಇಎಂ 
2020, ದಿನಾಂಕ: 06-07-2020ರನ್ನಯ ಬಳ್ಳಾರಿಯ 
ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ 
ವನ್ನೊಳಗೊಂಡಂತೆ ಉನ್ನತ ಶಿಕ್ಷಣ ಇಲಾಖೆಯ ಆಡಳಿತ 
ವ್ಯಾಪ್ತಿಗೊಳಪಡುವ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ ಖಾಲಿ 
ಇರುವ ಎಲ್ಲಾ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ 


ಗಮನಕ್ಕೆ ಬಂದಿದೆಯೇ; 


ಮಾಡುವುದನು ಮುಂದಿನ ಆದೇಶದವರೆಗೆ 
ಕಮ ಕೆಗೊಂಡಿದೆ; ಇ 
ಸನಾ ತಡೆಹಿಡಿಯಲಾಗಿದೆ. 
(ಇ) ವಿಶ್ವವಿದ್ಯಾಲಯಗಳಲ್ಲಿ ಜೋಧಕ ಮತ್ತು ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 
ಬೋಧಕೇತರ ಸಿಬ್ಬಂದಿಗಳ ಕೊರತೆಯಿಂದ 
ಶಿಕ್ಷಣದ ಗುಣಮಟ್ಟದ ಮೇಲೆ ವ್ಯತಿರಿಕ್ತ 
ಪರಿಣಾಮ ಉಂಟಾಗುತ್ತಿರುವುದು ಸರ್ಕಾರದ 


(ಈ) | ಬಂದಿದ್ದಲ್ಲ, ಯಾವ ಕಾಲಮಿತಿಯೊಳಗೆ ಸದರಿ 
ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು? 


(ಮಾಹಿತಿ ಒದಗಿಸುವುದು) 


ಸಂಖ್ಯೆ: ಇಡಿ 12 ಯುಆರ್‌ಇ 2020 


(ಡಾ: ಅಶ್ವಥ್‌ ನಾರಿಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ) 


